ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 24-03-2021 ಪುಶ್ನೆ ಸಂಖ್ಯೆ: 1770 (2039) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 

ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ವಿಷಯ: ಮತ ಅಬಿವೃದ್ದಿ ಕಾರ್ಯಕ್ರಮಗಳು 


(ಅ) ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಸಮುದ್ರದಿಂದ ಮತ್ತು ಒಳನಾಡು 
ನೀರಿನಿಂದ ಉತ್ಪಾದನೆಯಾಗಿರುವ ಮೀನಿನ ಪ್ರಮಾಣವೆಷ್ಟು ; 


(ಆ) ರಾಜ್ಯ ಸರ್ಕಾರ, ಕೇ೦ದ್ರ ಮತ್ತು ರಾಜ್ಯ ಸರ್ಕಾರದ ಯಾವ ಯಾವ ಯೋಜನೆಗಳ 
ಅಡಿಯಲ್ಲಿ ಮತ್ಯಅಬಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸಿದೆ; ಈ 
ಕಾರ್ಯಕ್ರಮಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ತೊಡಗಿಸಿರುವ 
ಅನುದಾನವೆಷ್ಟು; ಬೌತಿಕ-ಆರ್ಥಿಕ ಗುರಿಗಳೆಷ್ಟು ; (ಸಂಪೂರ್ಣ ವಿವರ ನೀಡುವುದು) 


(ಇ) ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಅಡಿ ಇದುವರೆಗೂ ಸ್ಥಾಪಿಸಲಾಗಿರುವ 
ಮೀನು ಕೃಷಿಕರ ಅಭಿವೃದ್ದಿ ಸಂಸ್ಥೆಗಳು ಮತ್ತು ಉಪ್ಪು ನೀರು ಮೀನು-ಕೃಷಿಕರ 
ಅಭಿವೃದ್ದಿ ಸಂಸ್ಥೆಗಳು ಎಷ್ಟು; ಮತ್ತು ಈ ಸಂಸ್ಥೆಗಳಿಗೆ ಯಾವ ರೀತಿ ಆರ್ಥಿಕ ನೆರವು 
ನೀಡಲಾಗಿದೆ? (ಜಿಲ್ಲಾವಾರು ಸಂಪೂರ್ಣ ಮಾಹಿತಿ ನೀಡುವುದು) 


